“ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಕರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


: 1342 
: ಶ್ರೀ ಹೆಚ್‌.ಎಂ.ರಮೇಶಗೌಡ (ವಿಧಾನಸಭೆಯಿಂದ 


ಚುನಾಯಿತರಾದವರು) 


: 15-03-2021 
: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಹಾಗೂ ವೈದ್ಯಕೀಯ ಶಿಕಣ ಸಚಿಪರು 
[XY 


ಪ್ರಶ್ನೆ 


ಉತ್ತರ 


Cla 


ಜಿಲ್ಲಾ ಸರ್ಕಾರಿ "ಆಸ್ಪತ್ರೆಗಳಲ್ಲಿ ಹಾವ ಹಾವ 
ಕಾಯಿಲೆಗಳ ಚಿಕಿತ್ಸೆಗಾಗಿ ವಿಶೇಷ ಘಟಕಗಳನ್ನು 
ಸ್ಥಾಪನೆ. ಮಾಡಲಾಗಿದೆ: ಈ ಘಟಕಗಳಲ್ಲಿ ಕಳೆದ 
3 ವರ್ಷಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದ 
ರೋಗಿಗಳ ಸಂಖ್ಯೆ ಎಷ್ಟು (ವಿವರ ನೀಡುವುದು) 


ವಿಶೇಷ ಘಟಕಗಳಾದ ಕಾರ್ಡಿಯಾಲಜಿ, ನ್ಯೊರಾಲಜಿ, 
ನ್ಯೂರೋಸರ್ಜರಿ, ಕ್ಯಾನ್ಸರ್‌ ನಂತಹ ವಿಶೇಷ ಘಟಕಗಳನ್ನು 
ಅರೋಗ್ಯ ಮತ್ತು ಕುಟುಂಬ ' ಕಲ್ಯಾಣ ಇಲಾಖಾ ಅಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸ್ಥಾಪನೆ 
ಮಾಡಲಾಗಿರುವುದಿಲ್ಲ. 


ಜಿಲ್ಲಾ ಆಸ್ಪತ್ರೆಗಳಿಗೆ ಮೆಂಜೂರಾಗಿರುವ 
ಹುದ್ದೆಗಳು ಮತ್ತು ಪ್ರಸ್ತುತ ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ ಎಷ್ಟು; (ವಿವರ ನೀಡುವುದು) 


ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಂಜೂರಾಗಿರುವ ಮತ್ತು ಖಾಲಿ 
ಇರುವ ಹುದ್ದೆಗಳು 


ಕಾರ್ಯನಿರ್ವ 
ಹಿಸುತ್ತಿರುವ 

ಹುದ್ದೆ 
DH 943 754 189 
(ಹೊಸೆದಾಗಿ ಪ್ರಾರಂಭಗೊಂಡ ` ಕೊಡಗು," ಚಾಮೆರಾಜನಗರ, 
ಉತ್ತರ ಕನ್ನಡ, ಗದಗ ಕೊಪ್ಪಳ, ಕಲಬುರಗಿ ಮೆಡಿಕಲ್‌ 
ಕಾಲೇಜುಗಳ ಹುದ್ದೆಗಳನ್ನು ಒಳಗೊಂಡಿದೆ) : 


ಖಾಲಿ 
ಹುದ್ದೆ 
ಬ 


ಮಂಜುರಾದ 
ಹುದ್ದೆ 


ಜಿಲ್ಲಾ" ಸರ್ಕಾರಿ `` ಆಸ್ಪತ್ರೆಗಳಲ್ಲಿ "ವೈದ್ಯಕೀಯ 
ಸಿಬ್ಬಂದಿಗಳ ಕೊರತೆ ಇರುವುದು ಸರ್ಕಾರದ 


| ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಖಾಲಿ 


ಸರ್ಕಾರ 
(ವಿವರ 


ಹುದ್ದೆಗಳನ್ನು ಭರ್ತಿ ಮಾಡಲು 
ಕೈಗೊಂಡಿರುವ ಕ್ರಮಗಳೇನು; 
ನೀಡುವುದು) 


ಬಂದಿಡೆ: - 

ಖಾಲಿ ಇರುವ ತಜ್ಞರು/ಸಾರ್ವಜನಿಕ ಕರ್ತವ್ಯ 
ವೈದ್ಯಾಧಿಕಾರಿಗಳು, ದಂತ ಆರೋಗ್ಯಾಧಿಕಾರಿಗಳ ಹುದ್ದೆಗಳನ್ನು 
ಭರ್ತಿ ಮಾಡಲು ದಿನಾಂಕ:10.09.2020 ಅಧಿಸೂಚನೆ 
ಸಂಖ್ಯೆಎಸ್‌ಆರ್‌ಸಿ/68/2019-20ರಲ್ಲಿ ಅಂತಿಮ 
ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಅಭ್ಯರ್ಥಿಗಳ ಮೂಲ [ 
ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡಿರುತ್ತದೆ. 
ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ 
ಹಂತದಲ್ಲಿದೆ. 


ನಕಲಿ ವೈದ್ಯರ ಹಾವಳಿಯ "ಬಗ್ಗೆ ``ಸರ್ಕಾರದೆ | 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 
ಸಂಬಂಧ ಕೈಗೊಂಡಿರುವ ಕ್ರಮಗಳೇನು; (ವಿವರ 
ನೀಡುವುದು) 


ಬಂದಿದೆ: 

ನಕಲಿ ವೈದ್ಯರುಗಳನ್ನು ಪತ್ತೆ ಹಚ್ಚಲು ಜಿಲ್ಲಾ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು . ಎಲ್ಲಾ ಶಾಲ್ಲೂಕು 
ಆರೋಗ್ಯ "ಅಧಿಕಾರಿಗಳಿಗೆ ಆಯಾ ಜಿಲ್ಲೆಯ ಕೆ.ಪಿ.ಎಂ.ಇ 
ನೋಂದಣಿ ಪ್ರಾಧಿಕಾರಕ್ಕೆ ಸೂಚಿಸಲಾಗಿರುತ್ತದೆ. 


ಕಾವ್ಯದ ಪತ್ರ ಸಷ್ಠರವ ಸಾರ ವೃದ್ಧ ಸಂಖ್ಯ 
1669, ನಕಲಿ ವೈದ್ಯರುಗಳ ಮೇಲೆ ೫೯ ನ್ನು 
ದಾಖಲಿಸಲಾಗಿದೆ ಹಾಗೂ ನಕಲಿ ವೈದ್ಯರು ನಡೆಸುತ್ತಿದ್ದ 
ದವಾಖಾನೆಯನ್ನು ಕೆ.ಪಿ.ಎಂ.ಇ ' ಅಧಿನಿಯಮದ ಪ್ರಕಾರ 
ಮುಚ್ಛಂಭಿರೇ | 


ಕಳೆದೆರಡು `ವರ್ಷಗಳ್‌ `ಯಾವುದಾದರಾ 
ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡಿವೆಯೇ; 
ಈ ಸಾಂಕ್ರಾಮಿಕ ರೋಗಗಳನ್ನು ' ತಡೆಗಟ್ಟಲು 
ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು? 
(ವಿವರ ನೀಡುವುದು) 


ಕಳೆದರಡು ``ವರ್ಷಗಳಲ್ಲಿ ಸಾಂಕ್ರಾಮಿಕ 'ಕೊಗಗಘ 
ವರದಿಯಾಗಿವೆ. ಅವುಗಳ ವಿವರಗಳು ಈ ಕೆಳಗಿನಂತಿವೆ: 


RS, 7070 | 

ಪ್ರಕರಣ | ಸಾವು | ಪಕರಣ'' ಸಾವ್ರ 
ಕರುವ PPL EE ESL 
ಕಾಲರಾ ಫ್‌ 0 18 0 
ಪೃೈಪಾಹ್‌ T0298 | 03708 7 
ಸ 5754 i) 308 
ಗವ್‌ 75 75 787 
ಕಷ್ಪಾಸ್ಸೆಕಾ 3ರ [ON ET 
ಸಿಸ್‌ 


ಮುಂಜಾಗ್ರತಾ  ಕೆಮೆಗಳನ್ನು"` ಅನುಬಂಧ-1 ರಲ್ಲ 
ನೀಡಲಾಗಿದೆ. 


ಧಳಿಷ್ಟೀಯು ರೋಗವಾಹಕ ಆಶ್ರಿತ ರೋಗಗಳ 
ನಿಯಂತ್ರಣ " ಕಾರ್ಯಕ್ರಮದ ಅಡಿಯಲ್ಲಿ, ಕಳೆದ ಎರಡು 
ವರ್ಷಗಳಲ್ಲಿ ಯಾವುದೇ ಹೊಸದಾದ ಸಾಂಕ್ರಾಮಿಕ ರೋಗಗಳು 
(ಲೋಗವಾಹಕ ಆಶ್ರಿತ ರೋಗಗಳು) ಕಾಣಿಸಿಕೊಂಡಿರುವುದಿಲ್ಲ. 
ಆದಾಗ್ಯೂ, ರಾಷ್ಟ್ರೀಯ ಆಶ್ರಿತ ರೋಗಗಳ ನಿಯಂತ್ರಣ 
ಕಾರ್ಯಕ್ರಮದ ಅನ್ನಯ, ಮಲೇರಿಯ, ಫೈಲೇರಿಯಾ, ಡೆಂಗಿ, | 
ಚಿಕುನ್‌ಗುನ್ಯ, ಆನೆಕಾಲು ರೋಗ ಮತ್ತು ಮೆದುಳು ಜ್ವರಗಳ 
ಮುನ್ನೆಃ ಚರಿ ಹಾಗೂ ನಿಯಂತ್ರಣವನ್ನು ಒಳಗೊಂಡಿರುತ್ತದೆ. 
ಕಳೆದ" ಎರಡು ವರ್ಷಗಳಲ್ಲಿ (2019 & 2020) ದೃಢಪಟ್ಟ 
ಪ್ರಕರಣಗಳ ಮಾಹಿತಿಯನ್ನು ಅನುಬಂಧ-2ರಲ್ಲಿ ಲಗತಿಸಿದೆ. 
ಈ ರೋಗಗಳನ್ನು" ತಡೆಗಟ್ಟಲು ಕೈಗೊಂಡ ವಿವರಗಳನ್ನು 
ಅನುಬಂಧ-3ರಲ್ಲಿ ಲಗತ್ತಿಸಿದೆ. 


ಆಕುಕ 36 ಎಸ್‌ಬಿವಿ 2021 


ಟು 


ಗಥ ಹಧಾಕರ್‌) 
ಆರೋಗ್ಯ 'ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1342ಕ್ಕೆ ಅನುಬಂಧ-1 


ಸಾಂಕ್ರಾಮಿಕ ರೋಗಗಳಾದ ಕಾಲರಾ, ಕರುಳುಬೇನೆ, ವಾಂತಿ ಬೇಧಿ, ಅತಿಸಾರ ಬೇಧಿ, ಕಾಮಾಲೆ ಮತ್ತು ಹೆಚ್‌1ಎನ್‌1 


10. 


ನಂತಹ ರೋಗಗಳನ್ನು ನಿಯಂತ್ರಿಸಲು ಸರ್ಕಾರ ತೆಗೆದುಕೊಂಡಿರುವ ನಿಯಂತ್ರಣ ಕೃಮಗಳು:- 


ಎಲ್ಲಾ ಕುಡಿಯುವ ನೀರಿನ ಮೂಲಗಳಿಂದ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ನೀರಿನ ಮಾದರಿಗಳನ್ನು 
ಸಂಗ್ರಹಿಸಿ. ಪರೀಕ್ಷಿಸಿ. ಕಲುಷಿತವಾಗಿರುವ ಮೂಲಗಳನ್ನು ತಕ್ಷಣ ಕ್ಲೋರಿನೇಷನ್‌ ಮಾಡಿಸುವುದು. 
ಓ.ಆರ್‌.ಎಸ್‌. ಪೊಟ್ಟಣಗಳು ಆರೋಗ್ಯ ಕೇಂದ್ರಗಳಲ್ಲಿ, ಆರೋಗ್ಯ ಕಾರ್ಯಕರ್ತರಲ್ಲಿ ಮತ್ತು ಆಶಾ 
ಕಾರ್ಯಕರ್ತರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವಂತೆ ಕ್ರಮವಹಿಸಲಾಗಿದೆ. 

ವೈಯಕ್ತಿಕ ಸ್ಪಚ್ಛತೆ, ಶುದ್ಧಕುಡಿಯುವ ನೀರಿನ ಹಾಗೂ ಆಹಾರದ ಸಂರಕ್ಷಣೆ, ಪರಿಸರ ನೈರ್ಮಲ್ಯದ 
ನಿರ್ವಹಣೆ ಬಗ್ಗೆ ತಿಳಿಸುವುದು. ರಸ್ತೆ/ಬೀದಿ ಬದಿಗಳಲ್ಲಿ: ಮಾರುವ ಕತ್ತರಿಸಿದ ಹಣ್ಣು ಮತ್ತು ತೆರೆದಿಟ್ಟ ಆಹಾರ 
ಪದಾರ್ಥಗಳನ್ನು ಸೇವಿಸಬಾರದೆಂದು ಸಾರ್ವಜನಿಕರಿಗೆ - ಆರೋಗ್ಯ ಶಿಕ್ಷಣ ನೀಡಲು ಎಲ್ಲಾ ಆರೋಗ್ಯ 
ಶಿಕ್ಷಣಾಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. 


ಸ್ಥಳೀಯ ಆಹಾರ ಸುರಕ್ಷತಾ ಅಧಿಕಾರಿಗಳು, ಹೋಟೆಲ್‌ ಮತ್ತು ಅಂಗಡಿಗಳ ತಪಾಸಣೆ ನಡೆಸಿ ಆಹಾರ " 
ಮತ್ತು ನೀರಿನ ಗುಣಮಟ್ಟದ ಸುರಕ್ಷತೆ ಬಗ್ಗೆ ಗಮನಹರಿಸುವುದು ಹಾಗೂ ತುರ್ತು ಸಂದರ್ಭಗಳಲ್ಲಿ ಬಿಸಿ 
ನೀರು ಸರಬರಾಜು ಮಾಡಲು ಹೋಟೆಲ್‌ ಮಾಲೀಕರಿಗೆ ಕಟ್ಟು ನಿಟ್ಟಿನ ಸೂಚನೆ ನೀಡಲಾಗಿದೆ. 


ಸಾಂಕ್ರಾಮಿಕ ರೋಗದ ಕಾರಣ (ಕಲುಷಿತಕುಡಿಯುವ ನೀರು/ಆಹಾರ)ವನ್ನು ಗುರ್ತಿಸಿ, ಪರ್ಯಾಯ 
ವ್ಯವಸ್ಥೆಯಲ್ಲಿ ಸುರಕ್ಷಿತ ನೀರನ್ನು ಪೂರೈಸಲು ಹಾಗೂ ಸೋರುವಿಕೆಗಳನ್ನು ತಕ್ಷಣ. ದುರಸ್ತಿ ಪಡಿಸಲು 
ಸ್ಥಳೀಯ ಸಂಸ್ಥೆಗಳಿಗೆ ಸೂಚಿಸಲಾಗುವುದು. ಸೂಕ್ತ ಕ್ರಮಕ್ಕಾಗಿ ಖುದ್ದಾಗಿ ಜಿಲ್ಲಾಧಿಕಾರಿಯವರ ಮೇಲ್ವಿಚಾರಣೆ 
ನಡೆಸಲಿದ್ದಾರೆ. 

ಮೂರು ತಿಂಗಳಿಗೊಮ್ಮೆ ಅಥವಾ ತುರ್ತು ಸಂಧರ್ಭಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಇವರುಗಳೊಂದಿಗೆ ಚರ್ಚಿಸಿ, ಸಂಬಂದಿಸಿದ 
ಅಧಿಕಾರಿಗಳ ಸಭೆಯನ್ನು ಕರೆದು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. 

ಸೂಕ್ತ ಚಿಕಿತ್ಸೆಗಾಗಿ ಅಗತ್ಯವಾದ ಜೀವರಕ್ಷಕ ಔಷಧಿಗಳು ಹಾಗೂ ಕ್ರಿಮಿ-ಕೀಟನಾಶಕಗಳನ್ನು ಎಲ್ಲಾ ಪ್ರಾಥಮಿಕ 
ಆರೊಗ್ಯ ಕೇಂದ್ರ ಹಾಗೂ ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಲಭ್ಯವಿರುವಂತೆ ಕ್ರಮ ಕೈಗೊಳ್ಳುವುದು. ಹೆಚ್ಚಿನ 
ಅವಶ್ಯಕತೆಯಿದ್ದಲ್ಲಿ ಔಷಧಗಳನ್ನು ಕರ್ನಾಟಕ ರಾಜ್ಯ ಡ್ರಗ್ಸ್‌ ಅಂಡ್‌ ಲಾಜಿಸ್ಟಿಕ್‌ ವೇರ್‌ ಹೌಸ್‌ ಸೊಸೈಟಿ 
(ಕೆ.ಡಿಎಲ್‌.ಡಬ್ಬ್ಯು.ಎಸ್‌) ಇವರಿಂದ ಪಡೆಯಲಾಗುತ್ತಿದೆ. | 
ಜಿಲ್ಲೆ. ತಾಲ್ಲೂಕು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ -ಈ ಮೂರು ಹಂತಗಳಲ್ಲಿ ಕ್ಷಿಪ್ರ ಕಾರ್ಯ ಪಡೆಯ 
(Rapid Response Teams) ಮೂಲಕ ಶೀಘವಾಗಿ “ಪರಿಹಾರ ಕೇಂದ್ರ” ಗಳನ್ನು ತೆರೆದು ರೋಗ 
ಉಲ್ಬಣ ಪರಿಸ್ಥಿತಿಯನ್ನು ನಿಭಾಯಿಸಲಾಗುತ್ತಿದೆ. 


- ಗಂಭೀರ ಸ್ವರೂಪದ ರೋಗಿಗಳನ್ನು ಅಂಬುಲೆನ್ಸ್‌ ಮೂಲಕ ಹತ್ತಿರದ ತಾಲ್ಲೂಕು/ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ 


ಚಿಕಿತ್ಸೆಗಾಗಿ ಸಾಗಿಸುವ ವ್ಯವಸ್ಥೆ ಬಲಪಡಿಸಲಾಗುತ್ತಿದೆ. 
ಜನಪ್ರಿನಿಧಿಗಳ ಹಾಗೂ ಸಮುದಾಯದ ಮುಖ್ಯಸ್ಥರ ಸಭೆಗಳಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಲಭ್ಯವಿರುವ 
ಎಲ್ಲಾ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. 
ಹೆಜ್‌!ಎನ್‌1 ಮತ್ತು ಕೋವಿಡ್‌-19 ನಂತಹ ಪ್ರಕರಣಗಳು ವರದಿಯಾದ ಮನೆ ಮತ್ತು ಅಕ್ಕ ಪಕ್ಕದ 


ಮನೆಗಳಲ್ಲಿ ಕ್ಷೇತಮಟ್ಟದಲ್ಲಿ/ವಾರ್ಡ್‌ಗಳಲ್ಲಿ ಆರೋಗ್ಯ ಕಾರ್ಯಕರ್ತರುಗಳಿಂದ Ll Cluster ಬಗ್ಗೆ ಸಕ್ರಿಯ 
ಸಮೀಕ್ಷೆ ನಡೆಸಿ ಆರೋಗ್ಯ ಶಿಕ್ಷಣವನ್ನು ನೀಡುವುದು. ಸಂಶಯಾಸ್ಪದ “ಸಿ” ವರ್ಗದ ಪ್ರಕರಣಗಳಿದ್ದಲ್ಲಿ 
ಗಂಟಲಿನ ಮಾದರಿ (ಸ್ಥಾಬ್‌) ಗಳನ್ನು ಕೂಡಲೇ ಪರೀಕ್ಷೆಗೆ ಒಳಪಡಿಸಿ, ಪಲಿತಾಂಶ ಪಡೆದು ಸೂಕ ಚಿಕಿತ್ಸೆ 


14. 


" ನೀಡುವ ಕಾರ್ಯ ಚಾಲ್ತಿಯಲ್ಲಿದೆ. 


ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲ್ಲೂಕು ಮಟ್ಟದ ಕ್ಷಿಪ್ರ ಕಾರ್ಯಾಚರಣೆ ತಂಡ (RT) ಗಳನ್ನು 
ರಚಿಸಲಾಗಿದ್ದು ತುರ್ತು ಸಂದರ್ಭಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. 


. ಹೆಜ್‌। ಎನ್‌! ರೋಗ-ಲಕ್ಷಣಗಳು ಪತ್ತೆಯಾದ ನಿಕಟವರ್ತಿಗಳು ಹಾಗೂ ಖಾಯಿಲೆ ಇರುವವರಿಗೆ ಭಾರತ 


ಸರ್ಕಾರದ ' ಮಾರ್ಗಸೂಚಿಯಂತೆ "ಬಿ' ಮತ್ತು ಸಿ". ವರ್ಗದ ರೋಗಿಗಳಿಗೆ ತಕ್ಷಣ ಟಾಮಿಫ್ಲೂ ಮಾತ್ರೆ 
ಸೇರಿದಂತೆ ಸೂಕ್ತ ಚಿಕಿತ್ಸೆ ನೀಡುವುದು "ಎ' ವರ್ಗೀಕರಣದಲ್ಲಿರುವ ರೋಗಿಗಳನ್ನು ಅನುಸರಣೆ (Follow 
up) ಮಾಡಲಾಗುತ್ತಿದೆ. 


- ಟಾಮಿಫ್ಲೂ ಮಾತ್ರೆಗಳನ್ನು , ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಾ ಆರೋಗ್ಯ ಸಂಸ್ಥೆ/ಆಸ್ಪತ್ರೆಗಳಲ್ಲಿ ದಾಸ್ತಾನು 


ಇಡುವುದು. ಹೆಚ್‌1ಎನ್‌1 ಚಿಕಿತ್ಸೆಗೆ ಬೇಕಾದ ಔಷಧಿಗಳು ಕೊರತೆಯದ್ದಲ್ಲ ರಾಷ್ಟ್ರೀಯ ಆರೋಗ್ಯ 
ಅಭಿಯಾನದ ಉಚೆತ ಔಷಧಿ ವಿತರಣೆ" ಕಾರ್ಯಕ್ರಮದ ಅಡಿಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ 
ಔಷಧಿಗಳನ್ನು ಖರೀದಿಸಿ ಸಮರ್ಪಕವಾಗಿ ರೋಗ ನಿರ್ವಹಣೆ "ಮಾಡಲು ಸೂಕ್ತ ನಿರ್ದೇಶನ ನೀಡಲಾಗಿದೆ. 
ಅದರಂತೆ ಎಲ್ಲಾ ಪ್ರಾ. ಆ. ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ, ತಾಲ್ಲುಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ 
ಔಷಧಗಳು ಲಭ್ಯವಿರುತ್ತವೆ. 


ಜಿಲ್ಲಾ ವ್ಯಾಪ್ತಿಯಲ್ಲಿ" ಬರುವ''ವರ್ಗ “ಬಿ” ಮತ್ತು "ಸಿ' ವರ್ಗದ" ಹೆಚ್‌!ವನ್‌1 ಸೋಂಕಿನವರನ್ನು 'ಗುರುತಿಸಿ 
ಅವರ ವಿಳಾಸ, ದೂರವಾಣಿ ಸಂಖ್ಯೆ ಇತ್ಯಾದಿ ವಿವರಗಳನ್ನು ರಾಜ್ಯದ ಸಹಾಯವಾಣಿ ಕೇಂದ್ರದ ಸಂಖ್ಯೆ:104 
ಇವರಿಗೆ ಪ್ರತಿ ದಿನ ನೀಡುವಂತೆ ಯೋಜನಾ ನಿರ್ದೇಶಕರು  (ಐಡಿಎಸ್‌ಪಿ) ಇವರಿಂದ ಸುತ್ತೋಲೆ 
ನೀಡಲಾಗಿದ್ದು,ಅನುಸರಣೆ ಮಾಡಲಾಗುತ್ತಿದೆ. 


. ಸಾರ್ವಜನಿಕರಿಗೆ ಹೆಚ್‌1ಎನ್‌। ಸೋಂಕಿನ ಬಗ್ಗೆ ಮಾಹಿತಿ ನೀಡಲು, ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ 


ಪ್ರಚುರ ಪಡಿಸಲಾಗಿದೆ. ಜನಸಂದಣಿ ಇರುವ ರೈಲ್ವೆ ಮತ್ತು ಬಸ್‌ ನಿಲ್ದಾಣಗಳಲ್ಲಿ ಎಲೆಕ್ಟಾನಿಕ್‌ ಮೀಡಿಯಾ 
ಮುಖಾಂತರ ಮಾಹಿತಿ ಮತ್ತು ಆರೋಗ್ಯ ಶಿಕ್ಷಣ. ನೀಡಲಾಗಿದ್ದು, ಅಎಶ್ಯವಿದ್ದಲ್ಲಿ ಮುಂದುವರೆಸಲಾಗುವುದು. 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 1342ಕ್ಕೆ ಅನುಬಂಧ-2 


ಕಳೆದ ಎರಡು ವರ್ಷಗಳಲ್ಲಿ ವರದಿಯಾಗಿರುವ ರೋಗವಾಹಕ ಆಶ್ರಿತ ರೋಗಗಳ 
" ವಿವರ 


ವರ್ಷ | ಮಲೇರಿಯ | ಡೆಂಗೀ | ಚಕುಂಗುನ್ಯ | ಆನೆಕಾಲುರೋಗ | ಮೆದುಳುಜ್ದರ 


2019 3499 18183 3994 "388 33 


2020 1665 3823 1326 346 19 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 1342ಕ್ಕೆ ಅನುಬಂಧ-3 


ರಾಜ್ಯದಲ್ಲಿ ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ನಿರ್ದೇಶನಾಲಯ - 


ಭಾರತ ಸರ್ಕಾರ, ಇವರ (National Vector Borne Disease Control Programme Guidelines) 
ಮಾರ್ಗಸೂಚಿಯಂತೆ ಈ ಕೆಳಕಂಡಂತೆ ಎಲ್ಲಾ ನಿಯಂತ್ರಣ ಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


' ಮಲೇರಿಯಾ ರೋಗಗಳ ನಿಯಂತ್ರಣಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವ ಕಾರ್ಯಕಮಗಳ ವಿವರ ಹೀಗಿದೆ. 


I. 


2. 


3. 


Ll. 


12. 


5. 


ಮಲೇರಿಯಾ ರೋಗವನ್ನು ಕರ್ನಾಟಕ ಸಾರ್ವಜನಿಕ ಆರೋಗ್ಯ ನಿಯಮಗಳ ಅಡಿಯಲ್ಲಿ ಅಧಿಸೂಚಿತ 
ರೋಗವೆಂದು ಪ್ರಕಟಿಸಲಾಗಿದೆ. 

ಈ ರೋಗದ ಶೀಘ್ರ ಪತ್ತೆಗಾಗಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು ಮನೆಮನೆಗೆ 
ಭೇಟಿ ನೀಡುವ ಮೂಲಕ "ಜ್ವರ ಸಮೀಕ್ಷಾ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. 

ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕಾಗಿ ಅಗತ್ಯ ಮಾರ್ಗಸೂಚಿ ಹಾಗು ಅನುದಾನವನ್ನು ಸಕಾಲಕ್ಕೆ ಬಿಡುಗಡೆ 
ಮಾಡಲಾಗಿದ್ದು, ಕ್ಷೇತಮಟ್ಟದಲ್ಲಿ ಕ್ರಿಯಾಯೋಜನೆ ಅನ್ನಯ ಕಾರ್ಯಗತಗೊಳಿಸಲು ಸೂಚನೆಗಳನ್ನು 
ನೀಡಲಾಗಿದೆ. ' | 

ಅಗತ್ಯ ಪ್ರಮಾಣದ ಮಲೇರಿಯಾ ನಿರೋಧಕ ಔಷಧಿಗಳು, ಕೀಟನಾಶಕ ಹಾಗು ಲಾರ್ವ ನಾಶಕಗಳ 
ದಾಸ್ತಾನುಗಳು ಮತ್ತು ಈ ರೋಗ ನಿರ್ವಹಣೆಗೆ ಬೇಕಾಗುವ ಜೀವರಕ್ಷಕ ಔಷಧಿಗಳನ್ನು ಜಿಲ್ಲಾ ಮಟ್ಟದಲ್ಲಿ 
ಸಾಕಷ್ಟು ಪ್ರಮಾಣದಲ್ಲಿ ಇರಿಸಲಾಗಿದೆ. 

ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾಲಕಾಲಕ್ಕೆ ಆರೋಗ್ಯ 
ಇಲಾಖೆಯ ಇತರ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸುವುದರ ಜೊತೆಗೆ ರೋಗ 
ನಿಯಂತ್ರಣಕ್ಕೆ ಅವಶ್ಯ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. 

ರಾಜ್ಯಮಟ್ಟದಲ್ಲಿ ಯೋಜನಾ ನಿರ್ದೇಶಕರು ಐ.ಡಿ.ಎಸ್‌.ಪಿ, ರವರು ಸಮಗ್ರ ರೋಗಗಳ ದೈನಂದಿನ 
ಮಾಹಿತಿಯನ್ನು ಪರಿಶೀಲಿಸಿ, ಕ್ಷೇತ್ರಮಟ್ಟದಲ್ಲಿ ಕೈಗೊಳ್ಳಬೇಕಾದ ನಿಯಂತ್ರಣ ಕ್ರಮಗಳ ಅನುಷ್ಠಾನದ ಕುರಿತು 
ಸೂಚನೆಗಳನ್ನು. ನೀಡುತ್ತಾರೆ. 

ಮಲೇರಿಯ ನಿಯಂತ್ರಣದಲ್ಲಿ ಅನಾಫಿಲೀಸ್‌ ಸೊಳ್ಳೆಯ ನಿರ್ಮೂಲನಾ ಚಟುವಟಿಕೆಯೇ ಪ್ರಧಾನವಾಗಿದ್ದು, ಈ 
ಚಟುವಟಿಕೆಯನ್ನು ಆಧ್ಯತೆಯ ಮೇರೆಗೆ ಎಲ್ಲಾ ಸಮಸ್ಯಾತ್ಮಕ ಪ್ರದೇಶಗಳಲ್ಲಿ ಕೈಗೊಳ್ಳಲಾಗುತ್ತಿದೆ. 

ಯಾವುದೇ ವಸ್ತಿಯಲ್ಲಿ ಜ್ವರ ಕಂಡುಬಂದಲ್ಲಿ, ರಕ್ತ ಲೇಪನವನ್ನು ಸಂಗ್ರಹಿಸಿ, ರೋಗ ಪತ್ತೆಗಾಗಿ 
ಪ್ರಯೋಗಾಲಯಗಳಿಗೆ ಕಳುಹಿಸಲಾಗುತ್ತಿದೆ. 

ತ್ಸರಿತ ಪತ್ತೆ ಕಿಟ್ಟುಗಳು ಮತ್ತು ರಕ್ತ ಲೇಪನಗಳನ್ನು ಸಂಗ್ರಹಿಸಿ, ಉಚಿತವಾಗಿ ಪರೀಕ್ಷಿಸಿ, ದೃಢಪಟ್ಟ ಪ್ರಕರಣಗಳಿಗೆ 
ಶೀವ್ರ ಚಿಕಿತ್ಸೆಯನ್ನು ಉಚಿತವಾಗಿ ತಕ್ಷಣವೇ ನೀಡಲು ರಾಜ್ಯಾದ್ಯಂತ ವ್ಯವಸ್ಥೆ ಗೊಳಿಸಲಾಗಿದೆ. 


. ಖಾಸಗಿ ವೈದ್ಯರುಗಳಿಗೆ ಎಲ್ಲಾ ಜಿಲ್ಲೆಗಳಲ್ಲಿ ಐ.ಎಂ.ಎ ಮೂಲಕ ಸೂಕ್ತ ಮಾಹಿತಿ ಹಾಗೂ ರೋಗ ನಿರ್ವಹಣೆಯ 


ಬಗ್ಗೆ ುನರ್‌ಮನನ ತರಭೇತಿ ನೀಡಲಾಗುತ್ತಿದೆ. 

ಎಲ್ಲಾ ಖಾಸಗಿ ವೈದ್ಯರು ಹಾಗೂ ಕುಟುಂಬ ವೈದ್ಯರುಗಳಿಗೆ ಮಾಹಿತಿಗಾಗಿ ಮಲೇರಿಯ ಜ್ವರದ ರೋಗಿಗಳ 
ನಿರ್ವಹಣೆ ಮತ್ತು ಚಕಿತ ಬಗ್ಗೆ ಸೂಕ್ತ ಮಾರ್ಗದಶ?ನವನ್ನು ನೀಡಲಾಗಿದೆ. 

ಎಲ್ಲಾ ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಮಲೇರಿಯ ರೋಗಿಗಳ ಚಿಕಿತ್ಸೆ ಮತ್ತು ನಿರ್ವಹಣೆಗೆ 
ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಅಲ್ಲದೆ” ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಅವಶ್ಯ 
ತರಬೇತಿ ನೀದ ಪಾಥಮಿಕ ಹಂತದ ಮಲೇರಿಯ ರೋಗಿಗಳನ್ನು ಚಿಕೆ ಮಾಡಲು ವ್ಯವಸ್ಥ "ಮಾಡಲಾಗಿದೆ. 


. ಲಾರ್ವಾನಾಶಕ ಮತ್ತು ಧೂಮೀಕರಣ ಕೀಟಿನಾಶಕಗಳನ್ನು ಜಿಲ್ಲೆಗಳಿಗೆ ಸರಬರಾಜು ಮಾಡಲಾಗಿದ್ದು, ಸೊಳ್ಳೆಗಳ ಹಾಗೂ 


ಲಾರ್ವಾ ನಿಯಂತ್ರಣ. ಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


. ಮಾಹೆವಾರು ಕೈಗೊಳ್ಳಬೇಕಾದ ಚಟುವಟಿಕೆಗಳ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಎಲ್ಲಾ ಜಿಲ್ಲಾ 


ರೋಗವಾಹಕ ಆಶಿತ ಡೋಗಗಳ ನಿಯಂತ್ರಣಾಧಿಕಾರಿಗಳಿಗೆ ಕಳುಹಿಸಿ ಜಿಲ್ಲಾ ಮಟ್ಟದಿಂದ ಗ್ರಾಮ ಮಟ್ಟದವರೆಗೆ 

ಎಲ್ಲಾ ಹಂತದಲ್ಲಿಯೂ ಈ ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ.. 

ಆಯುಕ್ತರು, ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಅರೆಸರ್ಕಾರಿ ಪತ್ರಗಳನ್ನು 

ಬರೆದಿದ್ದು, ಎಲ್ಲಾ ರೀತಿಯ ಜ್ವರದ ನಿಯಂತ್ರಣದಲ್ಲಿ ದರಿ ಇಲಾಖೆಗಳ” ಪಾತ್ರವನ್ನು ಸೂಚಿಸುತ್ತಾ ಅದರಂತೆ 
ಇವುಗಳ ನಿಯಂತ್ರಣಕ್ಕೆ ಸೂಕ್ತ ಮ ಕೈಗೊಳ್ಳಲು ಕೋರಲಾಗಿದೆ. 


16. ಶಾಲೆಗಳಲ್ಲಿ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಮಲೇರಿಯ ನಿಯಂತ್ರಣ ವಿಷಯವನ್ನು 
ವಿಶೇಷವಾಗಿ ಪ್ರಸ್ತಾಪಿಸಿ, ಶಾಲೆಗಳ ಮುಖಾಂತರ ಸಮುದಾಯದಲ್ಲಿ ಈ ಬಗ್ಗೆ ಅರಿವು. ಮೂಡಿಸಲಾಗುತ್ತಿದೆ. 
ವ್ಯಾಪಕ ಆರೋಗ್ಯ ಶಕ್ಷಣ ಚಟುವಟಿಕೆಗಳ ನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಯಿತು. 


ಪ್ರಸ್ತುತ, ಕೋವಿಡ್‌ ಸಾಂಕ್ರಾಮಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ವರ್ಚುಯಲ್‌ 

ಮಾಧ್ಯಮದ ಮೂಲಕ ಪ್ರತಿ ತಿಂಗಳು ನಡೆಸಲಾಗುತ್ತಿದ್ದು ಕೋಗ ವಾಹಕ ಆಸ್ಪಿತ ರೋಗಗಳ ನಿಯಂತ್ರಣದ ಬಗ್ಗೆ 

ಸಲಹೆ” ಸೂಚನೆಗಳನ್ನು ನೀಡಲಾಗಿದೆ. 

17. 2020-21 ನೇ ಸಾಲಿನಲ್ಲಿ ಅಗತ್ಯ ಜೀವರಕ್ಷಕ ಔಷಧಿಗಳು, ಕೀಟನಾಶಕ ದ್ರಾವಣಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ 
ದಾಸ್ತಾನು ಇರಿಸಲಾಗಿದ್ದು, ಯಾವುದೇ ತುರ್ತು ಸಂದರ್ಭ ಒದಗಿಬಂದಲ್ಲಿ ತಕ್ಷಣ ಸ್ಪಂದಿಸಲು ಪತಿ ಜಿಲ್ಲೆಯಲ್ಲಿ 
ಕಿಪ್ರ ಪ್ರತಿಕ್ರಿಯಾ ತಂಡಗಳನ್ನು ರಚಿಸಲಾಗಿದೆ. 


ke) 


* ಕಟ್ಟಡ ನಿರ್ಮಾಣ, ರಸೆಕಾಮಗಾರಿಗಳ ಗುತ್ತಿಗೆದಾರರಿಗೆ ಮಲೇರಿಯ ನಿಯಂತ್ರಣ ಹಾಗೂ ಲಾರ್ವಾ 


ನಾಶಗೊಳಿಸುವ ಬಗ್ಗೆ ಆರೋಗ್ಯ ಶಿಕ್ಷಣ ನೀಡಲಾಗುತ್ತಿದೆ ಮತ್ತು ಮುಂದಿನ ನಿಯಂತ್ರಣದ ಬಗ್ಗೆ ಸೂಚನೆ 
ನೀಡಲಾಗಿದೆ. 


* ಕ್ರಿಮಿನಾಶಕ ಸಿಂಪಡಿತ ಸೊಳ್ಳಿಪರಡೆಯನ್ನು ರೋಗಸಾಂದ್ರತೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿನ ಕುಟುಂಬಗಳಿಗೆ 
ವಿತರಿಸಲಾಗುತ್ತಿದೆ. 

ರಾಜ್ಯದಲ್ಲಿ ಒಟ್ಟಾರೆ ಕಳೆದ 2 ವರ್ಷಗಳಲ್ಲಿ ಮಲೇರಿಯಾ ರೋಗವು ಗಮನಾರ್ಹವಾಗಿ ಇಳಿಮುಖವಾಗಿಡುತ್ತದೆ 

ಒಟ್ಟಾರೆ ರಾಜ್ಯದಲ್ಲಿ ಮಲೇರಿಯಾ ರೋಗವು ನಿರ್ಮೂಲನಾ ಹಂತವನ್ನು ತಲುಪಿದ್ದು, 2022ರ ವೇಳೆಗೆ ಹ 

ರೋಗವನ್ನು "ರಾಜ್ಯದಲ್ಲಿ ಸಂಪೂರ್ಣವಾಗಿ ಶೂನ್ಯ ಹಂತಕ್ಕೆ ತರಲು ಮಲೇರಿಯಾ” ನಿರ್ಮೂಲನಾ ಚೌಕಟ್ಟು 

ಮಾರ್ಗದರ್ಶಿಯನ್ನು ಜಾರಿಗೊಳಿಸಲಾಗಿದೆ. ಇಲಾಖೆಯು ಸುಲೇರಿಯಾ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರದ 

ಮಾರ್ಗಸೂಚಿಯಂತೆ ಎಲ್ಲಾ ನಿಯಂತ್ರಣ ಕ್ರಮಗಳನ್ನು ಮುಂದುವರೆಸಿರುತ್ತದೆ. 


ಡೆಂಗಿ, ಚಿಕುಂಗುನ್ಯಾ ರೋಗಗಳನ್ನು ತಡೆಗಟಲು ಇಲಾಖೆಯು ಕೈಗೊಂಡಿರುವ ಚಟುವಟಿಕೆಗಳ ವಿವರ. 


* ವರ್ಷದ ಆರಂಭದಲ್ಲಿಯೇ ಎಲ್ಲಾ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಿಗೆ 
ಮಾರ್ಗಸೂಚಿ ಸುತ್ತೋಲೆಯನ್ನು ಕಳುಹಿಸಿದ್ದು ಡೆಂಗಿ & ಚಿಕುಂಗುನ್ಯ ನಿಯಂತ್ರಣಕ್ಕೆ ಸನ್ನದ್ದಸ್ಸಿತಿಯಲ್ಲಿರಲು 
ಸೂಚಿಸಲಾಗಿದೆ. 


ಡೆಂಗಿ & ಚಿಕುಂಗುನ್ಯಾ ಈ ರೋಗಗಳ ಶೀಘ್ರ ಪತ್ತೆಗಾಗಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಆಶಾ 
ಕಾರ್ಯಕರ್ತೆಯರ ಮುಖಾಂತರ ಮನೆಮನೆಗೆ ಭೇಟಿ "ನೀಡುವ ಮೂಲಕ ಜ್ವರ ಸಮೀಕ್ಷಾ ಕಾರ್ಯವನ್ನು 
ನಿರಂತರವಾಗಿ ಮಾಡಲಾಗುತ್ತಿದೆ. 


* ಸಂಶಯಾಸ್ಥದ ವೈರಲ್‌ ಜ್ವರ ಪ್ರಕರಣಗಳಿಂದ ರಕ್ಷದ ಮಾದರಿಗಳನ್ನು ಸಂಗ್ರಹಿಸಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ 
ಸ್ಥಾಪಿತವಾದ ಸೆಂಟಿನಲ್‌ ಪ್ರಯೋಗಾಲಯಗಳಲ್ಲಿ "ಉಚಿತವಾಗಿ ಪರೀಕ್ಷಿಸಲಾಗುತ್ತಿೆ. ಇದಕ್ಕಾಗಿ, ಡೆಂಗಿ ಮತ್ತು 


ಚಿರುಂಗುನ್ಯಾ ಪತ್ತೆಗಾಗಿ ಬೇಕಾದ ELISA ಆಧಾರಿತ ಕಿಟ್ಟುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಾ 
ಪ್ರಯೋಗಾಲಯಗಳಿಗೆ ಸರಬರಾಜು ಮಾಡಲಾಗಿದೆ. 


* ಎಲ್ಲಾ ತಾಲ್ಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೆಂಗಿಜ್ಜರ ಮತ್ತು ಚಿಕುಂಗುನ್ಯ ಜ್ವರ ಪ್ರಕರಣಗಳ ನಿರ್ವಹಣೆ 
ಮತ್ತು ರೋಗಲಕ್ಷಣಗಳಿಗೆ ಅನುಗುಣವಾದ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 
ಸಾಮಾನ್ಯ ಡೆಂಗಿ ಜ್ವರಕ್ಕೆ ಬೇಕಾದ ನಿರ್ವಹಣಾ ವ್ಯವಸ್ಥೆಯನ್ನು ಸಹ ಒದಗಿಸಲಾಗಿದೆ. 


€ ಡೆಂಗಿ ರಕ್ತಸ್ತಾವಜ್ಜರ: (ಡೆಂಗಿ ಹೆಮರೇಜಿಕ್‌ ಪೀವರ್‌) ನಿರ್ವಹಣೆಗಾಗಿ, ಜಿಲ್ಲಾ ಮಟ್ಟದಲ್ಲಿ lod 
cಂmponentಗಳ ಲಭ್ಯತೆಯ ಬಗ್ಗೆ ಇಲಾಖೆಯ ಅಂತರ್ಜಾಲದಲ್ಲಿ ಅಪ್‌ಲೋಡ್‌ ಮಾಡಲಾಗಿದೆ ಹಾಗೂ ಈ 
ಮಾಹಿತಿಯನ್ನು ಪ್ರತಿ ದಿನವು ಪ್ರಕಟಿಸಲಾಗುತ್ತಿದೆ. (www.karhfw.gov.in) (jeevasanjivini) 

* ಡೆಂಗಿ ಜ್ವರವನ್ನು ಕರ್ನಾಟಕ ಸಾರ್ವಜನಿಕ ಆರೋಗ್ಯ ನಿಯಮಗಳ ಅಡಿಯಲ್ಲಿ ಅಧಿಸೂಚಿತ' ರೋಗಗಳೆಂದ್ದು 
ಪ್ರಕಟಿಸಲಾಗಿದೆ. (Dengue including DHF & DSS, is under Notifiable disease Act of the 


Karnataka Public Health Act vide Govt. Notification NO:HF W/30/SMM/98, 
Dt:13.3.1998) ಡೆಂಗಿ ಜ್ವರದ ಮುನ್ನೆಚ್ಚರಿಕೆ ಕ್ರಮವಾಗಿ ಖಾಸಗಿ ಸಂಸ್ಥೆಗಳಿಗೂ ಪ್ರತಿ ಡೆಂಗಿ ಪ್ರಕರಣಗಳ 
ವರದಿಯನ್ನು ಇಲಾಖೆಗೆ ಸಲ್ಲಿಸಲು ಮನವಿಯನ್ನು ನೀಡಲಾಗಿದೆ. 


ಡೆಂಗಿ ಖಚಿತ ಪಡಿಸಿಕೊಳ್ಳಲು ಎಲಿಸಾ ಆಧಾರಿತ ಪ್ರತಿ ಪರೀಕ್ಷೆಗೆ ರೂ 250/- ಮೀರದಂತೆ ಶುಲ್ಕವನ್ನು 
ನಿಗದಿಗೊಳಿಸಿ ಖಾಸಗಿ "ಆಸ್ಪತ್ರೆಗಳಿಗೆ ಸೂಚನೆ. ನೀಡಲಾಗಿದೆ. ಹಾಗೂ ಒಂದು ಯುನಿಟ್‌ ಫ್ಲೇಟ್‌ಲೆಟ್‌ಗಳಿಗೆ 
ರೂ.850/-ಮೀರಬಾರದೆಂದು ನಿಗಧಿಪಡಿಸಲಾಗಿದೆ. 


ಜಿಲ್ಲಾವಾರು ದೈನಂದಿನ ಖಚಿತ ಡೆಂಗಿ ಪ್ರಕರಣಗಳ ಮಾಹಿತಿಯನ್ನು (ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ: 
ಸಹಿತ) ಜಿಲ್ಲಾ ಬಡಿ ನಿಯಂತ್ರಣ ಅಧಿಕಾರಿಗಳು ಪಡೆದು, ಆರೋಗ್ಯ ಇಲಾಖೆಯ ಸಹಾಯ ವಾಣಿ 1044 
ನೀಡಿ, ಅಲ್ಲಿನ ಸಿಬ್ಬಂದಿಯು ರೋಗಿಗಳ ಪ್ರಸ್ತುತ ಆರೋಗ್ಯ ಸ್ಥಿತಿ, ಚಿಕಿತ್ಸೆ ಇತ್ಯಾದಿಗಳ ಕುರಿತು ಮಾಹಿತಿ ಪಡೆದು 
ಸಲಹೆ ಸೂಚನೆಗಳನ್ನು ಅನುಪಾಲನ ಕ್ರಮವಾಗಿ ನೀಡುತ್ತಿದ್ದಾರೆ” 

ಜ್ವರದ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುವ ಗ್ರಾಮಗಳಲ್ಲಿ ತಾತ್ಕಾಲಿಕ ಕ್ಷೇತಮಟ್ಟದ ಚಿಕಿತ್ಸಾ ಕೇಂದ್ರಗಳನ್ನು 
ಪ್ರಾರಂಭಿಸಿ, ಅಗತ್ಯ ಚಿಕಿತ್ಸೆ ನೀಡಲಾಗಿದೆ. “108” ಅಂಬ್ಯುಲೆನ್ಸ್‌ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು 
ಅವಶ್ಯಕವಿರುವ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ತಾಲ್ಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ಕಳುಹಿಸುವ ವ್ಯವಸ್ಥೆ 
ಮಾಡಲಾಗಿದೆ. 


ಅಗತ್ಯ ಪ್ರಮಾಣದ ಔಷಧಿಗಳು, ಕೀಟನಾಶಕ ಹಾಗು ಲಾರ್ವ ನಾಶಕಗಳ ದಾಸ್ತಾನುಗಳು ಮತ್ತು ಡೆಂಗಿ ಹಾಗೂ 
ಚಿಕುಂಗುನ್ಯಾ ರೋಗ ನಿರ್ವಹಣೆಗೆ ಬೇಕಾಗುವ ಜೀವರಕ್ಷಕ ಔಷಧಿಗಳು ಮತ್ತು ರೋಗಲಕ್ಷಣಗಳಿಗೆ 
ಅನುಗುಣವಾಗಿ ಬೇಕಾದ ಔಷ ಷಧೋಪಚಾರಗಳನ್ನು ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರಿಸಲಾಗಿದೆ. 


ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಕಾರ್ಯಕರ್ತರು ತಮ್ಮ ಭೇಟಿಯ ಕಾಲದಲ್ಲಿ ಪ್ರತಿ ಮನೆಯ ಒಳಾಂಗಣ 
ಮತ್ತು ಹೊರಾಂಗಣದಲ್ಲಿನ ನೀರಿನ ಶೇಖರಣೆಗಳಲ್ಲಿ ಈಡೀಸ್‌ ಸೊಳ್ಳಿ ಉತ್ಪತ್ತಿ ತಾಣಗಳನ್ನು ಪತ್ತೆಹಚ್ಚಿ ಅವುಗಳ 
ನಿರ್ಮೂಲನೆಗೆ ಕ್ರಮಕೈಗೊಳ್ಳುತ್ತಿದ್ದಾರೆ. 

ಆಶಾ ಕಾರ್ಯಕರ್ತೆಯರು ರಾಜ್ಯದಲ್ಲಿ ಈಡೀಸ್‌ ಲಾರ್ವಾಸಮೀಕ್ಷೆ ಹಾಗೂ ಉತ್ಪತ್ತಿ ತಾಣ ನಾಶಗೊಳಿಸುವ 
ಚಟುವಟಿಕೆಯನ್ನು ನಿರಂತರವಾಗಿ ಕೈಗೊಳ್ಳುತ್ತಿದ್ದು, ಇದಕ್ಕಾಗಿ ವಿ.ಹೆಚ್‌.ಎಸ್‌.ಎನ್‌.ಸಿ ಅನುದಾನದಿಂದ ಮಾಸಿಕ 
ಗೌರವ ಧನವಾಗಿ ರೂ.200/- ನೀಡಲಾಗುತ್ತಿದೆ. 


ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಪ್ರತಿ ತಿಂಗಳ ಮೊದಲನೇ ಹಾಗೂ ಮೂರನೇ ಶುಕ್ರವಾರದಂದು ಎಲ್ಲಾ 
ಆರೋಗ್ಯ ಸಿಬ್ಬಂದಿಗಳಿಂದ ಮನೆ ಮನೆಗೆ ಭೇಟಿನೀಡಿ ಲಾರ್ವಾ ಸಮೀಕ್ಷೆ ನಡೆಸಲಾಗುತ್ತಿದೆ. 


ರಾಜ್ಯದಲ್ಲಿ, ಡಿಸೆಂಬರ್‌-2020ರ ಅಂತ್ಯದವರೆಗೆ ಒಟ್ಟು 6,45,08,893 ಮನೆಗಳಲ್ಲಿ ಈಡೀಸ್‌ ಲಾರ್ವಾ ಸಮೀಕ್ಷೆ 
ನಡೆಸಿದ್ದು ಅದರಲ್ಲಿ 15,45,152 ಮನೆಗಳಲ್ಲಿ ಈಡೀಸ್‌ ಲಾರ್ವಾ. ಕಂಡುಬಂದಿದ್ದು, ಈ ಮನೆಗಳಲ್ಲಿ ಒಟ್ಟು 
16,12,72,233 "ತಾಣ ಪರಿಶೀಲಿಸಿ, 12,46,120 ತಾಣಗಳಲ್ಲಿ ಕಂಡುಬಂದ 'ಈಡೀಸ್‌ ಲಾರ್ವಾಗಳನ್ನು 
ನಾಶಪಡಿಸಲಾಗಿದೆ. ' 

ರಾಜ್ಯಮಟ್ಟದಲ್ಲಿ ಸಹ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ದಿವಾಂಕ:11.08.2020 & 02.09.2020, 06.11.2020, 
ಮತ್ತು 24. 12.2020 ರಂದು ಎಲ್ಲಾ ಜಿಲ್ಲಾಮಟ್ಟದ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು 


ಹಾಗೂ 'ವಲಯ ಮತ್ತು ಜಿಲ್ಲಾ ಕೀಟ ಶಾಸ್ತ್ರಜ್ಞರಿಗೆ ವರ್ಚುವಲ್‌ ಮಾಧ್ಯಮದ ಮೂಲಕ (Z700M) ಸಭೆಗಳನ್ನು 
- ನಡೆಸಿ, ರೋಗವಾಹಕ ಆಶ್ರಿತ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ಹಾಗೂ ನಿಯಂತ್ರಣ ಕ್ರಮಗಳ ಬಗ್ಗೆ 
ಪರಿಶೀಲಿಸಲಾಯಿತು. 


ಸನ್ಮಾನ್ಯ: ಮುಖ್ಯಮಂತ್ರಿಗಳು: ಹಾಗೂ ಮಾಸ್ಯ ಆರೋಗ್ಯ ಸಚಿವರಿಂದ ಡೆಂಗಿ ಮತ್ತು ಚಿಕುಂಗುನ್ಯಾ ರೋಗಗಳ 
ಕುರಿತು ಸಂದೇಶಗಳು ನೀಡಿರುವ ವಿಡಿಯೋಗಳನ್ನು ತಯಾರಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲೆಕ್ಟಾನಿಕ್‌ 
ಸಗಳ pl 


ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲು ಸೂಚಿಸಲಾಗಿದೆ. 


ರಾಜ್ಯಮಟ್ಟದಲ್ಲಿ ಕಾರ್ಯಕ್ರಮ ಅಧಿಕಾರಿಗಳು ಸಮಗ್ರ ರೋಗಗಳ ಬೆ ೈನಂದಿನ ಮಾಹಿತಿಯನ್ನು 
ಪರಿಶೀಲಿಸುತ್ತಿರುವುದೇ ಅಲ್ಲದೇ, ಸಮಸ್ಯಾತ್ಮಕ ಪ್ರದೇಶಗಳಿಗೆ ಭೇಟಿನೀಡಿ, ಕ್ಷೇತಮಟದಲ್ಲಿ ಕೈಗೊಳ್ಳಬೇಕಾದ 
ನಿಯಂತ್ರಣ ಕ್ರಮಗಳ ಅನುಷ್ಠಾನದ ಕುರಿತು "ಸೂಚನೆಗಳನ್ನು ನೀಡುತ್ತಿದ್ದಾರೆ. 


ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮಾಧ್ಯಮ ಪ್ರತಿನಿದಿಗಳ ಸಭೆಕರೆದು, ರೋಗವಾಹಕ ಆಶ್ರಿತ ರೋಗಗಳ ತಡೆಗಟ್ಟುವ 
ಬಗ್ಗೆ ಮನವರಿಕೆ ಮಾಡಿ, ಈ ರೋಗಳ ಬಗ್ಗೆ ಸಮುದಾಯಕ್ಕೆ ಸೂಕ್ತ ಮಾಹಿತಿಯನ್ನು ಅವರ ಮಾಧ್ಯಮಗಳ 
ಮೂಲಕ ಮುಟ್ಟಿಸಲು ಕೋರಲಾಗಿದೆ. 


© ರಾಜ್ಯ ಮಟ್ಟದಲ್ಲಿ “ಮರಣ ತಪಾಸಣಾ ಸಮಿತಿ (Dengue Death Audit Commitiee)” ಯನ್ನು 
"ರಚಿಸಲಾಗಿದ್ದು, ಈ- ಸಮಿತಿಯು ಡೆಂಗಿ ರೋಗದಿಂದ ಸಂಭವಿಸಿರಬಹುದಾದ ಎಲ್ಲಾ ಮರಣ ಪ್ರಕರಣಗಳ ಸೂಕ್ಷ 
ತಪಾಸಣೆ ನಡೆಸಿ ದೃಢೀಕರಿಸಲಾಗುತ್ತಿದೆ. 


° ರಾಜ್ಯಮಟ್ಟದ ಕಾರ್ಯಕ್ರಮಾಧಿಕಾರಿಗಳು ವಿದ್ಧುನ್ನಾನ ಸಮೂಹ ಮಾಧ್ಯಮಗಳಾದ ದೂರದರ್ಶನ, ಖಾಸಗಿ ಟಿವಿ 
ವಾಹಿನಿಗಳು ಮತ್ತು ಆಕಾಶ ವಾಣಿಗಳಲ್ಲಿ "ತಜ್ಞರ ವಿಚಾರ ವಿನಿಯಮ ಮೂಲಕ ಡೆಂಗಿ, ಚಿಕುಂಗುನ್ಯಾ 
ನಿಯಂತ್ರಣ ಕಾರ್ಯಕ್ರಮದಲ್ಲಿ ಸಮುದಾಯದ ಭಾಗಿತ್ವದ ಬಗ್ಗೆ ಒತ್ತು ನೀಡಲಾಯಿತು. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ನಿರ್ದೇಶನದಂತೆ 

ಎನ್‌ವಿಬಿಡಿಸಿಪಿ ಕಾರ್ಯಕ್ರಮದ ಸಂಶೋಧನಾಧಿಕಾರಿಗಳ ಮುಂದಾಳತ್ವದಲ್ಲಿ ರಾಜ್ಯಮಟ್ಟದಲ್ಲಿ ಹಾಗೂ 4 

ವಲಯಗಳಲ್ಲಿ ಒಂದೊಂದು ವಿಶೇಷ ಸಂಶೋಧನಾ ತಂಡಗಳನ್ನು ರಚಿಸಿ, ಡೆಂಗಿ ಮರಣಗಳ ಬಗ್ಗೆ ವೈದ್ಯಕೀಯ 

ವಿಜ್ಞಾನ ಆಧಾರದಲ್ಲಿ ಕಾರಣಗಳನ್ನು ಸಂಶೋಧನೆ ನಡೆಸಿ, ಅವುಗಳ ಆಧಾರದಲ್ಲಿ ವಿಶೇಷ ಕಾರ್ಯ ತಂತ್ರಗಳ 

ಬಗ್ಗೆ ಸಲಹೆ ನೀಡಲು ಸೂಚಿಸಲಾಗಿದೆ. . 

* ಜಿಲ್ಲಾಮಟ್ಟದಲ್ಲಿ ನಿರಂತರವಾಗಿ ಅಂತರ ಇಲಾಖಾ ಸಮನ್ವಯ ಸಮಿತಿ ಸಭೆಗಳನ್ನು ಆಯೋಜಿಸುವುದರ 
ಮೂಲಕ ನೀರಿನ ಸಂಗ್ರಹಣೆಯ ಹಾಗೂ ಘನತ್ಯಾಜ್ಯದ ನಿರ್ವಹಣೆ, ಸರಿಯಾದ ನೀರು ಸಂಗ್ರಹಣಾ ವಿಧಾನಗಳು 
ಮುಂತಾದ ಬಗ್ಗೆ ಸಿಬ್ಬಂದಿಗಳಿಗೆ ಆರೋಗ್ಯ ಶಿಕ್ಷಣವನ್ನು ನೀಡುವುದರ ಮೂಲಕ ಚಿಕುಂಗುನ್ಯಾ ಹಾಗೂ ಡೆಂಗಿ 
ನಿಯಂತ್ರಣ ಕ್ರಮಗಳ ಅನುಷ್ಠಾನ ಕೈಗೊಳ್ಳಲಾಗುತ್ತಿದೆ. 


* ಆಯ್ದ ಸಮಸ್ಕಾತ್ಮ್ಸಕ ಪ್ರದೇಶಗಳಲ್ಲಿ ತಾಲ್ಲೂಕು ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸೊಳ್ಳಿ 
ನಿಯಂತ್ರಕ ವಾರ್ಡ್‌ಗಳ ಕಿಟಕಿಗಳಿಗೆ ಜಾಲರಿಗಳನ್ನು -ಮತ್ತು ಒಳ ರೋಗಿಗಳಿಗೆ ಸೊಳ್ಳಿಪರದೆಗಳನ್ನು 
ವಸ್ಥೆಗೊಳಿಸಲಾಗಿದೆ. 


[ ರಾಷ್ಟ್ರೀಯ ಡೆಂಗಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಆಚರಣೆ 16 ಮೇ 2020 ರಂದು ಹಾಗೂ ಜುಲ್ಕೈ- 
2020ರಲ್ಲಿ ಡೆಂಗಿ ವಿರೋಧಿ ಮಾಸಾಚರಣೆಯನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸಮುದಾಯಕ್ಕೆ ಡೆಂಗಿ 
ರೋಗದ ಬಗ್ಗೆ ಜಾಗೃತಿ ಮೂಡಿಸಿ, ಸಮಸ್ಸಾತ್ಮಕ” ಉಪಕೇಂದ್ರ, ಹಳ್ಳಿ, ತೀವ್ರವಾಗಿ ಹರಡುವ ಸಂಭಾವನೀಯ 
ಪ್ರದೇಶಗಳಿಗೆ ವಿಶೇಷವಾಗಿ ಅಧ್ಯತೆ ನೀಡಲಾಗಿದೆ. ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ಜನಜಾಗೃತಿಗಾಗಿ 
ದಿನಾಂಕ:20.08.2020ರಂದು ಆಚರಿಸಲಾಗಿದೆ. ' 


* ಸಮುದಾಯಕ್ಕೆ ಆರೋಗ್ಯ ಶಿಕ್ಷಣವನ್ನು ಮುದ್ರಣ ಮತ್ತು ವಿದ್ಯುನ್ನಾನ ಮಾಧ್ಯಮಗಳ ಮೂಲಕ ನೀಡುವುದು, 
ಗುಂಪು ' ಚರ್ಚೆ ಹಾಗೂ ಆರೋಗ್ಯ ಕಾರ್ಯಕರ್ತರು. ಮನೆ" ಮನೆಗೆ ಬೇಟಿನೀಡಿ ನೇರ ಸಂಪರ್ಕದಿಂದ 
ಸಮುದಾಯದಲ್ಲಿ ಚಿಕುಂಗುನ್ಯಾ ಹಾಗೂ ಡೆಂಗಿ ಜ್ವರದ ನಿಯಂತ್ರಣಕ್ಕೆ ಜಾಗೃತಿ ಮೂಡಿಸಲು ಆರೋಗ್ಯ ಶಿಕ್ಷಣ 
ನೀಡಲಾಗಿದೆ. 

“ಇಂಡಿಯಾ ಪೈಟ್ಸ್‌ ಡೆಂಗಿ” ಮೊಬೈಲ್‌ ಅಪ್ಲಿಕೇಶನ್‌ ಸಾರ್ವಜನಿಕರಿಗೆ ವ್ಯಾಪಕವಾಗಿ ಅರಿವು ಮೂಡಿಸುತ್ತದೆ. 

ಗ್ರಾಮಾಂತರ ಸಮುದಾಯವು ಹತ್ತಿರದ ಆರೋಗ್ಯ ಸೌಲಭ್ಯ, ಪ್ಲೇಟ್‌ಲೆಟ್‌ಗಳ ಲಭ್ಯತೆ, ಚಿಕಿತ್ಸೆ ಮತ್ತು ರೋಗ 

ನಿರ್ವಹಣೆ ದೃಷ್ಠಿಯಿಂದ ಮತ್ತು ರೋಗತಡೆಗಟ್ಟುವಿಕೆ ಕೈಗೊಳ್ಳುವ ಕ್ರಮಗಳು ಬಗ್ಗೆ (downloaded ftom 
www,nhp. gov.in/mobile-app/) Gಪ್‌ನಲ್ಲಿ ವಿವರಿಸಿದ್ದು, ಸಾರ್ವಜನಿಕರು ಇದರ ಪ್ರಯೋಜನವನ್ನು 

ಪಡೆಯುತ್ತಿದ್ದಾರೆ. . . 


ಸಂಶಯಾತ್ಮಕ ಮೆದುಳು ಜ್ವರ (ಎಕಃಎಸ್‌) / ಮೆದುಳು ಜ್ವರ ನಿಯಂತ್ರಣ ಕ್ರಮಗಳು 

* ಸಂಶಯಾತ್ಮಕ ಮೆದುಳು ಜ್ವರ ಪ್ರಕರಣಗಳ ಮಾಹಿತಿಯನ್ನು ಸರ್ಕಾರಿ / ಖಾಸಗಿ ಆಸ್ಪತ್ರೆ ಗಳಿಂದ 
ಮಾಹಿತಿಯನ್ನು ಸಂಗ್ರಹಿಸಿ, ನಿಯಂತ್ರಣ ಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 

'* ಮೆದುಳುಜ್ಜರ ಪ್ರಕರಣಗಳನ್ನು ಪತ್ತೆಹಚ್ಚಲು ರಾಜ್ಯದಲ್ಲಿ"10 ಸೆಂಟಿನಲ್‌ ಸರ್ವೈಲೆನ್ಸ್‌ ಪ್ರಯೋಗಾಲಯಗಳನ್ನು 
ಸ್ಥಾಪಿಸಲಾಗಿದೆ. 

* ಸಮಸ್ಯಾತ್ಮಕ ಜಿಲ್ಲೆಗಳಾದ ಬಳ್ಳಾರಿ, ರಾಯಚೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಕೊಪ್ಪಳ, 
ವಿಜಯಪುರ, ಧಾರವಾಡ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಸಾರ್ವತ್ರಿಕ ಲಸಿಕೆ 
ಕಾರ್ಯಕ್ರಮದಡಿಯಲ್ಲಿ ಮೆದುಳು ಜ್ವರ ನಿರೋಧ ಲಸಿಕೆಗಳನ್ನು ನೀಡಲಾಗುತ್ತಿದೆ. 


ಆನೆಕಾಲು ನಿಯಂತ್ರಣ ಕ್ರಮಗಳು \ 

[A ರಾಜ್ಯದಲ್ಲಿ ಆನೆಕಾಲು ರೋಗ, ಸಮಸ್ಕಾತ್ಮಕ-9 ಜಿಲ್ಲೆಗಳಿದ್ದು ಅವು ದಕ್ಷಿಣ ಕನ್ನಡ. ಉಡುಪಿ, ಉತ್ತರ 
ಕನ್ನಡ, ಕಲಬುರಗಿ, ಯಾದಗಿರಿ, ಬೀದರ್‌, ರಾಯಚೂರು, ಬಾಗಲಕೋಟೆ; ವಿಜಯಪುರ ಜಿಲ್ಲೆಗಳಾಗಿವೆ. 

* ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಈ 3-ಜಿಲ್ಲೆಗಳು ಟ್ರಾನ್‌ಮಿಷನ್‌ ಅಸೆಸ್‌ಮೆಂಟ್‌ 
ಸರ್ವೆಯನ್ನು ಪೂರ್ಣಗೊಳಿಸಿ ನಿವಾರಣೆ ಗುರಿಯನ್ನು ಸಾಧನೆಗೆ ಅರ್ಹವಾಗಿರುತ್ತವೆ. 

* ಆರು ಜಿಲ್ಲೆಗಳಲ್ಲಿ ಸಾಮೂಹಿಕ ಔಷಧಿ ಗುಳಿಗೆಗಳನ್ನು ನುಂಗಿಸುವ ಕಾರ್ಯಕ್ರಮ ಚಾಲ್ತಿಯಲ್ಲಿರುತ್ತದೆ, 
ಕಲಬುರಗಿ, ಯಾದಗಿರಿ ಮತ್ತು ಬೀದರ್‌ ಈ ಮೂರು ಜಿಲ್ಲೆಗಳಲ್ಲಿ ಡಿ.ಇ.ಸಿ, ಆಲ್ಲೆಂಡಜೋಲ್‌ ಜೊತೆಗೆ 
ಐವರ್‌ಮೆಕ್ಸಿನ್‌ ಗುಳಿಗೆಗಳನ್ನು ನುಂಗಿಸಲಾಗುತ್ತಿದೆ. 

* ಉಳಿಬಂತೆ, ವಿಜಯಪುರ, ಬಾಗಲಕೋಟೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಭಾಗಶಃ ಸಾಮೂಹಿಕ 
ಗುಳಿಗೆ ನುಂಗಿಸುವ ಕಾರ್ಯಕ್ರಮವಿದ್ದು, 2 ಮೌಲ್ಯಮಾಪನ ಘಟಕದ ಈ ಜಿಲ್ಲೆಗಳಲ್ಲಿ ಟ್ರಾನ್ಸ್‌ ಮಿಷನ್‌ 
ಅಸೆಸ್‌ಮೆಂಟ್‌ ಸರ್ವೆ ಕಾರ್ಯಕ್ರಮವು . ನಡೆಯುತ್ತಿದೆ. 


